ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ: [540 | 
| ಸಡಸ್ಕರ ಹೆಸರು | ಶೀ ಎನ್‌. ಅಪ್ಪಾಜಿಗೌಡ (ಸೀಯ ಸಂಸ್ಥೆಗಳ ಕ್ಷೇತ) [- 
ಉತ್ತರಿಸಬೇಕಾದ ದಿನಾಂಕ 22.03.2021 2 
ಉತ್ತರಿಸುವವರು ಮಾನ್ವ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು _ 
ಪಶ್ನೆ ಉತ್ತರ 


ಅ) | ಅರಣ್ಯ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದ 
ಎಷ್ಟು . ಸೌಕರರನ್ನು ಮರು 
ನೇಮಿಸಿಕೊಳ್ಳಲಾಗಿದೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ನಿವೃತ್ತಿ ಹೊಂದಿದ ನೌಕರರನ್ನು ಮರು ನೇಮಕ ಮಾಡಿಕೊಳ್ಳಲು 
ಕೆ.ಸಿ.ಎಸ್‌. ಆರ್‌ ನಿಯಮಗಳು, 1958 ಮತ್ತು ಕರ್ನಾಟಕ ನಾಗರಿಕ 
ಸೇವಾ. (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರನ್ವಯ 
ಅವಕಾಶವಿದೆ. ಆದರೆ. ಸದರಿ ನಿಯಮಗಳಡಿ ಅರಣ್ಯ ಇಲಾಖೆಯಲ್ಲಿ 
ನಿವೃತ್ತಿ ಹೊಂದಿದ ನೌಕರರನ್ನು ಮರು ನೇಮಿಸಿರುವ ಯಾವುದೇ 
ಪ್ರಕರಣಗಳು ಇರುವುದಿಲ್ಲ. 


ಅ) |ಸದರಿ' ಮರುನೇಮಕ ನೌಕರರಿಗೆ ಎಷ್ಟು 
ವೇತನವನ್ನು ಪಾವತಿ ಮಾಡಲಾಗುತ್ತಿದೆ; 


1%) | ಹಾಗಿದ್ದಲ್ಲಿ; ಇದರಿಂದ 
ಆರ್ಥಿಕ ಹೊರೆ ಉಂಟಾಗಿದೆ; (ವಿವರ 
ನೀಡುವುದು) 


ಸರ್ಕಾರಕ್ಕೆ ಎಷ್ಟು 


ಈ) |ಕೆ.ಸಿ.ಎಸ್‌.ಆರ್‌.ನ ಯಾವ ನಿಯಮದಡಿ 
ಇವರನ್ನು ನೇಮಕ ಮಾಡಲಾಗಿದೆ? (ವಿವರ 
| ನೀಡುವುದು) 


ಸಂಖ್ಯೆ: ಅಪಜೀ 78 ಅಪಸೇ 2021 (ಇ) 


NS 


(ಅರವಿಂದ ಲಿಂಬಾವಳಿ) 
ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


